ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 528 


. ಸದಸ್ಯರ ಹೆಸರು 


. ಉತ್ತರಿಸುವ ದಿನಾಂಕ: 
4. ಉತ್ತರ ನೀಡುವವರು 


_ -- ಖಿ 
: ಶ್ರೀ ಎಂ.ಎ. ಗೋಪಾಲಸ್ಸಾಮಿ(ಸ್ಥಳೀಯ ಸಂಸ್ಥೆಗಳಿಂದ 


ಚುನಾಯಿತರಾದವರು 


: 24.09.2020 
: ಮಾನ್ಯ ಮುಖ್ಯ ಮಂತ್ರಿಗಳು 


ಆರ್ಥಿಕ ಇಲಾಖೆಯು ತಡೆ 
ನೀಡಿದೆಯೇ; ನೀಡಿದ್ದಲ್ಲಿ. 
ಯಾವ ಯಾವ ಇಲಾಖೆಯ 


ಆದೇಶಗಳಿಗೆ ತಡೆ 
ನೀಡಲಾಗಿದೆ; ಈ ತಡೆ 
ಆದೇಶಗಳನ್ನು ಯಾವಾಗ 
ರದ್ದುಗೊಳಿಸಲಾಗುವುದು; 


(ವಿವರ ನೀಡುವುದು) 


| ಕ್ರಸಂ ಪ್ವೆ ಉತ್ತರ 

(ಅ) |ರಾಜ್ಯ ಸರ್ಕಾರದ ಅನೇಕ ಅಭಿವೃದ್ಧಿ ಕಾಮಗಾರಿಗಳಿಗೆ ಆರ್ಥಿಕ ಇಲಾಖೆಯಿಂದ ತಡೆ 
ಇಲಾಖೆಗಳು ಅಭಿವೃದ್ಧಿ ನೀಡಿರುವುದಿಲ್ಲ. ಆದರೆ, ಆರ್ಥಿಕ ಇಲಾಖೆಯ ಸುತ್ತೋಲೆ 
ಕಾಮಗಾರಿಗಳನ್ನು ಕೈಗೊಳ್ಳಲು ಸಂಖ್ಯೇಆಇ 02 ಟಿಎಫ್‌ ಪಿ 2020, ದಿನಾಂಕ: 
ಕಳೆದ ವರ್ಷ ನೀಡಿರುವ 04.05.2020ರನ್ವಯ ಯಾವುದೇ ಕಾಮಗಾರಿಗೆ ಟೆಂಡರ್‌ ಆಗಿ 
ಬಹುತೇಕ ಆಡಳಿತಾತ್ಮಕ ಕಾರ್ಯದೇಶ ನೀಡಿ, ಕಾಮಗಾರಿ ಇನ್ನೂ ಕಾರ್ಯಾರಂಭ 
ಅನುಮೋದನೆ /ಆದೇಶಗಳಿಗೆ ಆಗದೇ ಇದ್ದಲ್ಲಿ, ಇವುಗಳನ್ನು ಪ್ರಾರಂಭಿಸಲು ಆರ್ಥಿಕ 
ಆರ್ಥಿಕ ಇಲಾಖೆಯು | ಇಲಾಖೆಯ ಪೂರ್ವ ಅನುಮೋದನೆ ಪಡೆಯಲು 
ತಡೆನೀಡಿರುವುದು ಸರ್ಕಾರದ | ಸೂಚಿಸಲಾಗಿದೆ. 
ಗಮನಕ್ಕೆ ಬಂದಿದೆಯೇ; 
ಬಂದಿದ್ದಲ್ಲಿ ಈ ಸಂಬಂಧ 
ಸರ್ಕಾರವು ಕೈಗೊಂಡಿರುವ 
ಕ್ರಮಗಳೇನು: (ವಿವರ 
ನೀಡುವುದು) 

(ಆ) | ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಎಸ್‌.ಸಿ.ಪಿ./ಟಿ.ಎಸ್‌.ಪಿ. ಯೋಜನೆಗಳಡಿ ಅಭಿವೃದ್ಧಿ 
ಯೋಜನೆಗಳಡಿ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳಲು ಪಡೆದಿರುವ ಆಡಳಿತಾತ್ಮಕ 
ಕಾಮಗಾರಿಗಳನ್ನು ಕೈಗೊಳ್ಳಲು ಅನುಮೋದನೆ/ಆದೇಶಗಳಿಗೆ ಆರ್ಥಿಕ ಇಲಾಖೆಯು ತಡೆ 
ಪಡೆದಿರುವ ಆಡಳಿತಾತ್ಮಕ ನೀಡಿರುವುದಿಲ್ಲ. 
ಅನುಮೋದನೆ/ಆದೇಶಗಳಿಗೆ 


ಈ 


(ಇ) 


ಅನುದಾನಿತ ಶಾಲೆ ಮತ್ತು 
ಕಾಲೇಜುಗಳಲ್ಲಿ ಖಾಲಿ ಇರುವ 
ಬ್ಯಾಕ್‌-ಲಾಕ್‌ ಹುದ್ದೆಗಳನ್ನು 
ಭರ್ತಿ ಮಾಡಿಕೊಳ್ಳಲು ಆರ್ಥಿಕ 
ಇಲಾಖೆಯು ತಡೆ 
ನೀಡಿದೆಯೇ: ನೀಡಿದ್ದಲ್ಲಿ ಈ 
ತಡೆ ಆದೇಶಗಳನ್ನು ಯಾವಾಗ 
ರದ್ದುಗೊಳಿಸಲಾಗುವುದು? 


ಕೋವಿಡ್‌-19 ಮಹಾಮಾರಿಯಿಂದಾಗಿ ರಾಜಸ್ವ 
ಸಂಗ್ರಹಣೆಯಲ್ಲಿ ತೀವ್ರ ಕುಸಿತಗೊಂಡು ಆರ್ಥಿಕ ಸಂಕಷ್ಟ 
ಎದುರಾಗಿರುತ್ತದೆ. ಆದ್ದರಿಂದ ಬ್ಯಾಕ್‌-ಲಾಗ್‌ ಹುದ್ದೆಗಳು 
ಸೇರಿದಂತೆ ಎಲ್ಲಾ ನೇರ ನೇಮಕಾತಿಯನ್ನು ದಿನಾಂಕ: 
06.07.2020 ರಂದು ಆರ್ಥಿಕ ಇಲಾಖೆಯಿಂದ 
ಹೊರಡಿಸಲಾದ ಸುತ್ತೋಲೆ ಸಂಖ್ಯೆೇಆಇ 03 ಬಿ.ಇ.ಎಂ 
2020 ರನ್ನಯ ತಡೆಹಿಯಲಾಗಿರುತ್ತದೆ. ಕೋವಿಡ್‌-19 
ಸಾಂಕ್ರಾಮಿಕ ರೋಗವು ದಿನೇ ದಿನೇ ಹೆಚ್ಚುತ್ತಿರುವುದರಿಂದ ಈ 
ಹಂತದಲ್ಲಿ ಸುತ್ತೋಲೆಯನ್ನು ಹಿಂಪಡೆಯುವುದು 
ಕಷ್ಟಸಾಧವಾಗಿರುತ್ತದೆ. 


ಸಂಖ್ಯೆ: ಆಇ 166 ಸಿಡಿಎನ್‌ 2020 


ಸಪ್‌ ಎಆಹಾಂತುತ್ಥಿ- 
(ಬಿ.ಎಸ್‌. ಯಡಿಯೂರಪ್ರ್‌್‌ ' 
ಮುಖ್ಯಮಂತ್ರಿ 


